ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್‌ 


151 


[oh 


ತ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಚೆಯಿಂದ ಚುನಾಯಿತರಾದವರು) 
16-07-2019.° 


ಉತ್ತರಿಸುವವರು ಮಾನ್ಯ ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌. ರಾಜ್‌ ಸಚಿವರು. 
ಕ್ರಸಂ. ಪತ್ನೆಗಳು ಉತ್ತರೆಗಳು 
ಅ ಗ್ರಾಮ ಪಂಚಾಯತ್‌ ಸಿಬ್ಬಂದಿಗಳಿಗೆ ವೇತನವು | ಸರ್ಕಾರದಿಂದ ಗ್ರಾಮ ಪಂಚಾಯತಿ `ಸಿಬ್ಬಂದೆಗಳ `` ವೇತನಕ್ಕಾಗಿ 
ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗದಿರುವುದು |.ವಾರ್ಷಿಕವಾಗಿ 4 ತ್ರೈಮಾಸಿಕ ಕಂತುಗಳಲ್ಲಿ ಅನುದಾನ 
ಸರಕಾರದ ಗಮನಕ್ಕೆ ಬಂದಿದೆಯೇ; ಬಿಡುಗಡೆಗೊಳಿಸಲಾಗುತ್ತದೆ. 
ಆ 1 ಹಾಗಿದ್ದಲ್ಲಿ ಗ್ರಾಮ ಪಂಚಾಯತಿ -ಸಿಬ್ಧರಿದಿಗಳಿಗೆ | ಗ್ರಾಮ ಪಂಚಾಯತಿ ನಬ್ದಂದಗಳಗೆ ಮೇತನವು'`ಬಿಡುಗಡೆ ಮಾಡಲು 
ವೇತನವು ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಸರ್ಕಾರಕ್ಕೆ ಯಾವುದೇ ತೊಂದರೆಗಳಿರುವುದಿಲ್ಲ. 
ಇರುವ ತೊಂದರೆಗಳೇನು; i f ಸ್‌ ' - 
| . 2019-20ನೇ ಸಾಲಿಗೆ. ಗ್ರಾಮ ಪಂಚಾಯತಿ. ಸಿಬ್ಬಂದಿಗಳ 
ಸ ವೇತನಕ್ಕಾಗಿ ಮೊದಲನೇ : ತ್ರೈಮಾಸಿಕ ಕಂತಿನ ಅನುದಾನವಾಗಿ 
§ ರೂ.129. 98 ಕೋಟಿಗಳನ್ನು ದಾ 06-06-2019 ರ ಸರ್ಕಾರದ 
4 4, ನ ಆದೇಶದಲ್ಲಿ ಬಿಡುಗಡೆಗೊಳಿಸಲಾಗಿದೆ. 
ನನ ''ರಾಮನಗರ "ಜಿಲ್ಲ. ಮಾಗಡಿ" ತಾಲ್ಲೂಕು ರಾಮನಗರ ಜಿಲ್ಲೆ ಮಾಗಡಔ" ತಾಲ್ಲೂಕು. : ಮಾದಿಗೊಂಡನಹಳ್ಳಿ 
ಮಾದಿಗೊಂ೦ಡನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯ ಒಟ್ಟು 14 ಸಿಬ್ಬಂದಿಗಳಿಗೆ 7.. ತಿಂಗಳಿ ನಿಂದ 
ಕಳೆದ 9 ತಿಂಗಳಿನಿಂದ ಒಟ್ಟು 14 ಸಿಬ್ಬಂದಿಗಳಿಗೆ ವೇತನ ಪಾವತಿಸಲು ಬಾಕಿ ಇದ್ದು ಸದರಿ ಸಿಬ್ಬಂಧಿಗಳಿಗೆ ನವೆಂಬರ್‌ 
ವೇತನ ಪಾವತಿಯಾಗದಿರುವುದು ಸರ್ಕಾರದ |2018 ರವರೆಗೆ ವೇತನ ಪಾವತಿಸಲಾಗಿದೆ. 
| ಗಮನಕ್ಕೆ ಬಂದಿದೆಯೇ; ; 
ಈ|/ಈ ಸಿಬ್ಬಂದಿಗಳು ನಾವ್‌ ಸಡ್‌ವಗ್ರಾಮು ಪಂಡಜಾಹಯತ' ರರಿಗೆ" ಗ್ರಾಮ ಪಂಚಾಯಿತಿಗಳು 
ತೊಂದರೆಯಾಗಿದ್ದು. ಕೂಡಲೇ ವೇತನ | ಸಮರ್ಪಕವಾಗಿ ವೇತನ ಪಾವತಿಸದಿರುವ ಅಂಶವನ್ನು ಮನಗಂಡು 


ಪಾವತಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ? 


ಸರ್ಕಾರವು ಮಾರ್ಚ್‌ 20188 ರಿಂದ ಕಾರ್ಮಿಕ ಇಲಾಖೆ 
ನಿಗದ್ಗಿಪಡಿಸಿರುವ ವೇತನವನ್ನು ಪಾವತಿಸಲು ಆದೇಶಿಸಿದೆ. 
ಸರ್ಕಾರದಿಂದ ಗ್ರಾಮ os ಸಿಬ್ಬಂದಿಗಳ ವೇತನಕ್ಕಾಗಿ 
2019-20ನೇ ಸಾಲಿನಲ್ಲಿ ಇನ್ನುಳಿದ ರೂ.389.94 ಕೋಟಿಗಳ 
ಅನುದಾನವನ್ನು 3 ತ್ರೈಮಾಸಿಕ ಕಂತಿನಲ್ಲಿ ಹಂತ ಹಂತವಾಗಿ 
ಬಿಡುಗಡೆಗೊಳಿಸಲಾಗುತ್ತದೆ. 


ಸಂಖ್ಯೆ. ಗ್ರಾಅಪ 583 ಗ್ರಾಪಂಅ 2019 


(ಕೃಷ್ಣ ಬೈರೇಗೌಡ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸ 


